ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1466 


ಶೆ 


ಮಾಡಲು ಸರ್ಕಾರ ಕೈಗೊಂಡ 
ಕ್ರಮವೇನು? 


ಸದಸ್ಯರ ಹೆಸರು : ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ ' : 10.03.2022. f 
ಕ್ರಸಂ | ಪ್ರಶ್ನೆ ಉತ್ತರ 
(ಅ) ವಾರ್ತಾ ಮತ್ತು ಸಾರ್ವಜನಿಕ | ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಖಾಲಿಯಿರುವ 
ಸಂಪರ್ಕ ಇಲಾಖೆಯಲ್ಲಿ ಖಾಲಿ | ಗ್ರೂಪ್‌ ಎ, ಬಿ, ಸಿ ಮತ್ತು ಗ್ರೂಪ್‌ ಡಿ ವರ್ಗಗಳ ಹುದ್ದೆಗಳ ಸಂಖ್ಯೆ 289. 
ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು? | ವಿವರ ಕೆಳಕಂಡಂತಿದೆ : 
(ವಿವರ ನೀಡುವುದು) ವರ್ಗ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 
ಗ್ರೂಪ್‌ ಎ 21 
ಗ್ರೂಹ್‌ ಬಿ 11 § 
ಗ್ರೊಪ್‌ ಸಿ 181 
ಗ್ರೂಪ್‌ ಡಿ 76 
ಒಟ್ಟು 289 
ಆ) ಖಾಲಿ ಇರುವ ಹುದ್ದೆಗಳ ಭರ್ತಿ | ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮವು 1978 ರಲ್ಲಿ ಸಮಗ್ರ 


ಪರಿಷ್ಕರಣೆಗೆ ಒಳಗಾಗಿದ್ದು, ನಂತರ ಈವರೆವಿಗೂ 
ಪರಿಷ್ಠರಣೆಯಾಗಿರುವುದಿಲ್ಲ. | 

ಹಾಲಿ ಚಾಲ್ತಿಯಲ್ಲಿರುವ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಆಧುನಿಕ ವಿದ್ಯಾರ್ಹತೆ ಮತ್ತು ಸೇವಾನುಭವದ ಆಧಾರದ ಮೇಲಿ 
ಸಮಗ್ರವಾಗಿ ಪರಿಷ್ಕರಿಸಲು ಕ್ರಮವಹಿಸುತ್ತಿರುವ ಹಿನ್ನೆಲೆಯಲ್ಲಿ, ಈ ಪ್ರಕ್ರಿಯೆ 
ಪೂರ್ಣಗೊಂಡ ಕೂಡಲೇ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ 
ಕೈಗೊಳ್ಳಲಾಗುವುದು. 


ಸಂಖ್ಯೆ: ಕೆಸಿಐ-ಪಿಐಪಿ/65/2022 


Je W 


(ಬಸವರಾಜದಸಮ್ಮಾಯಿ) 
ಮುಖ್ಯಮಂತ್ರಿ 


